ಕರ್ನಾಟಕ ವಿಧಾನ ಪರಿಷತ್‌ 
1 ಚುಕ್ಕೆ ಗುರುತಿಲ್ಲದಪುಶ್ನೆ ಸಂಖ್ಯೆ 2237 
2 ಸದಸ್ಯರ ಹೆಸರು ಶ್ರೀ ಕೆ.ಟಿ.ಶ್ರೀಕಂಠೇಗೌಡ (ಪದವೀಧರರ ಕ್ಲೇತು) 
3 ಉತ್ತರಿಸುವ ದಿನಾಂಕ 18.03.2022 


4 ಉತ್ತರಿಸುವ ಸಚಿವರು 


ಯೋಜನಾ ಸಚಿವರು 


kK 


ಪ್ರಶ್ನೆ 


ಉತ್ತರ 


(ಅ) 


ರಾಜ್ಯದ ವಿಧಾನಸಭಾ ಮತ್ತು ವಿಧಾನ ಪರಿಷತ್‌ ಸದಸ್ಯರಿಗೆ 
ಸ್ಥಳೀಯ ಪ್ರದೇಶಾಭಿವೃದ್ದಿ. ಯೋಜನೆಯಡಿ ವರ್ಷಕ್ಕೆ 
ನಿಗಧಿಪಡಿಸಿರುವ ಅನುದಾನವೆಷ್ಟು; ಈ ಅನುದಾನವನ್ನು 
ಹೆಚ್ಚಿಸುವ ಪ್ರಸ್ತಾವನೆ ಸರ್ಕಾರದ ಮುಂದಿದೆಯಃ 
(ವಿವರವಾದ ಮಾಹಿತಿ ನೀಡುವುದು) 


ಕರ್ನಾಟಿಕ ಶಾಸಕರ ಸ್ಮಳೀಯ ಪ್ರದೇಶಾಭಿವೃದ್ದಿ 
ಯೋಜನೆಯಡಿ ಮಾನ್ಯ ವಿಧಾನಸಭಾ ಮತ್ತು ಮಾನ್ಯ ವಿಧಾನ 
ಪರಿಷತ್ತಿನ ಸದಸ್ಯರಿಗೆ ವರ್ಷಕೆ ರೂಂ ಕೋಟಿ 
ಅನುದಾನವನ್ನು ನಿಗದಿಪಡಿಸಿ, ಬಿಡುಗಡೆಗೊಳಿಸಲಾಗುತ್ತಿದೆ, 

ಈ ಅನುದಾನವನ್ನು ಹೆಚ್ಚಿಸುವ ಪ್ರಸ್ತಾವನೆ ಸರ್ಕಾರದ 
ಮುಂದಿರುವುದಿಲ್ಲ. 


(ಆ) 


ಯೋಜನೆ ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ 
ಇಲಾಖೆಯ ನಿರ್ದೇಶಕರು ದಿನಾಂಕ:17.02.2022 ರಂದು 
ಸಂಖ್ಯ:ಪಿಡಿಎಸ್‌/82/ಕೆಎಲ್‌ಎಸ್‌/2022 (ಭಾಗ-1) 
ಪತ್ರದಲ್ಲಿ ಮಾಡಿರುವ ಆದೇಶವೇನು; (ಇದರ ಪ್ರತಿಯನ್ನು 
ನೀಡುವುದು) 


ದಿನಾಂಕ:03.08.2021 ಹಾಗೂ 13.08.2021 ರಂದು ಮಾನ್ಯ 
ವಿಧಾನ ಪರಿಷತ್ತಿನ ಸಭಾಪತಿಗಳ ಅಧ್ಯಕ್ಷತೆಯಲ್ಲಿ ನಡೆದ 
ಸಭೆಯಲ್ಲಿ 2 ವರ್ಷದ ಮೇಲ್ಬಟ್ಟು ಪ್ರಾರಂಭವಾಗದಿರುವ 
ಕಾಮಗಾರಿಗಳ ಅನುದಾನವನ್ನು ಹಿಂಪಡೆಯಲು 
ತೀಮಾರ್ನಿಸಲಾಗಿದೆ ಹಾಗೂ ದಿನಾಂಕ:ಃ27.01.2022ರಂದು 
ಮಾನ್ಯ ಸಭಾಧ್ಯಕ್ಷರು, ಕರ್ನಾಟಕ ವಿಧಾನ ಸಭೆ ಮತ್ತು ಮಾನ್ಯ 
ಯೋಜನಾ ಸಚಿವರೊಂದಿಗೆ ನಡೆದ ಸಭೆಯಲ್ಲಿ ಈ ಕೆಳಕಂಡ 
ನಿರ್ಣಯ ಕೈಗೊಳ್ಳಲಾಗಿದೆ. 


2018-19 ರಿಂದ 2020-21ರ ಸಾಲಿಗೆ ಸಂಬಂಧಪಟ್ಟ 
ಕಾಮಗಾರಿಗಳು ಈಗಲೂ ಪ್ರಾರಂಭವಾಗದೇ ಇದ್ದಲ್ಲಿ ಸದರಿ 
ಕಾಮಗಾರಿಗಳನ್ನು ಸಂಬಂಧಪಟ್ಟ ಅನುಷ್ಲಾನಾಧಿಕಾರಿಗಳು 
ಹಾಗೂ ಅಭಿಯಂತರರುಗಳಿಂದ 2022ರ ಮಾರ್ಚ್‌ 
ಅಂತ್ಯದೊಳಗಾಗಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು 
ಕ್ರಮವಹಿಸುವುದು ಹಾಗೂ 


2018 ರ ಹಿಂದಿನ ಅವಧಿಯಲ್ಲಿ ಅನುಮೋದನೆ ನೀಡಿರುವ 
ಕಾಮಗಾರಿಗಳು ಪ್ರಾರಂಭವಾಗದೇ ಇದ್ದಲ್ಲಿ ಅಂತಹ 
ಕಾಮಗಾರಿಗಳ ಅನುದಾನವನ್ನು ರಾಜ್ಯ ಮಟ್ಟದ ಕೇಂದ್ರೀಕೃತ 
ಉಳಿತಾಯ ಖಾತೆಗೆ ಜಮೆ ಮಾಡಲು, ರಾಜ್ಯದ ಎಲ್ಲಾ 
ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲು ನಿರ್ಣಯಿಸಲಾಯಿತು. 


ಸದರಿ ನಿರ್ಣಯದಂತೆ ದಿನಾಂಕ:17.02.2022ರಂದು ಎಲ್ಲಾ 
ಜಿಲ್ದಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. 


ಈ ಪತ್ರದ ಆದೇಶದನ್ನಯ ಮಾನ್ಯ ವಿಧಾನ ಪರಿಷತ್‌ 
ಶಾಸಕರ ಅಧಿಕಾರವನ್ನು ಮೊಟಿಕುಗೊಳಿಸಿರುವುದು 
ಸರಿಯೇ (ವಿವರವಾದ ಮಾಹಿತಿ ನೀಡುವುದು) 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರ ಅಧಿಕಾರವನ್ನು 
ಮೊಟಿಕುಗೊಳಿಸಿರುವುದಿಲ್ಲ. ' 


ಮಾನ್ಯ ಸಭಾಪತಿಯವರನ್ನು ಹೊರತುಪಡಿಸಿ ಸಭೆ ನಡೆಸಿ 
ನಿರ್ಧಾರ ಕೈಗೊಂಡಿರುವುದು ನಿಜವೇ? 


ಇಲ್ಲ 


ಈ ಆದೇಶವನ್ನು ರದ್ದುಪಡಿಸಿ ಈ ಸಂಬಂಧ ಮಾನ್ಯ 
ಸಭಾಪತಿಯವರ ಶಿಫಾರಸ್ಸಿನಂತೆ ಯಾವಾಗ ಆದೇಶ 
ಹೊರಡಿಸಲಾಗುವುದು? 


ಮಾನ್ಯ ವಿಧಾನಸಭಾಪತಿಗಳ ಪತ್ರದ ಶಿಫಾರಸ್ಸಿನಂತೆ 
ಕ್ರಮಕೈಗೊಂಡು 2017-18ನೇ ಸಾಲಿಗೂ ಹಿಂದಿನ ಸಾಲಿಗಳಲ್ಲಿ 
ಪ್ರಾರಂಭಗೊಳ್ಳದ ಕಾಮಗಾರಿಗಳ ಅನುದಾನವನ್ನು ಮಾತ್ರ 
ಹಿಂಪಡೆಯಲು ಕ್ರಮವಹಿಸಲಾಗುವುದು. 


ಸಂಖ್ಯೆ: ಪಿಡಿಎಸ್‌ 33 ಕೆಎಲ್‌ಎಸ್‌ 2022 


ಷಿ 
ಮಾನ್ಯ ತೋಟಗಾರಿಕೆ ಹಾಗೊ ಯೋಜನೆ, 
ಕಾರ್ಯಕ್ರಮ ಸಂಯೋಜನೆ 
ಮತ್ತು ಸಾಂಖ್ಯಿಕ ಇಲೇಖಾ ಸಚಿವರು. 


